ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವವರು - 


ಉತ್ತರಿಸುವ ದಿನಾಂಕ 


1903 (1689) 

ಶ್ರೀ ಎನ್‌. ರವಿಕುಮಾರ್‌ 

(ವಿಧಾನ ಸಚೆಯಿಂದ ಚುನಾಯಿತರಾದವರು) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
: ಸಾರ್ವಜನಿಕ ಉದ್ದಿಮೆಗಳ ಸಚಿವರು 
23.03.2021 


" ಉತ್ತರ 


ವಿದ್ಮುತ `` ಚಾಲಿತ "ವಾಹನಗಳ 
ತಯಾರಿಕಾ ಉದ್ಯಮಕ್ಕೆ ಸರ್ಕಾರ 
ಪ್ರೋತ್ಸಾಹ ನೀಡಲು ಕೈಗೊಂಡ 
| ಕ್ರಮಗಳೇನು; 


ರಾಜ್ಯದಲ್ಲಿ ವಿದ್ಯುತ್‌ ಚಾಲಿತ ವಾಹೆನಗಳೆ ತಯಾರಿಕೆ ಮತ್ತು ಬ್ಯಾಟರಿ 
ಉತ್ಪಾದನೆ ಉದ್ಯಮಗಳ ಸ್ಥಾಪನೆಗೆ ಪ್ರೋತ್ಸಾಹ ನೀಡಲು ಸರ್ಕಾರವು 
ಆದೇಶ ಸಂಖ್ಯೆ; ಸಿಐ 117 ಎಸ್‌ಪಿಐ 2017, ದಿನಾಂಕ 25.09.2017 
ರನ್ನಯ “Karnataka Electric Vehicle and Energy Storage 
Policy 2017ನ್ನು ಘೋಷಿಸಿದೆ. 


ಸದರಿ ಪಾಲಿಸಿಯನ್ವ್ನಯ ವಿದ್ಭುತ್‌ಚಾಲಿತ ವಾಹನಗಳ ತಯಾರಿಕೆ, 
ಬ್ಯಾಟರಿ ಉತ್ಪಾದನೆ, ಚಾರ್ಜಿಂಗ್‌ ಸ್ಪೇಷನ್‌ಗಳ ಸ್ಥಾಪನೆ ಹಾಗೂ ಬ್ಯಾಟರಿ 
ಸ್ಟಾಪಿಂಗ್‌ ಸ್ಟೇಷನ್‌ಗಳ ಸ್ಥಾಪನೆಗೆ ಉತ್ತೇಜನ ನೀಡಲು ಬಂಡವಾಳ 
ಹೂಡಿಕೆ ಸಹಾಯಧನ, ಸ್ಟ್ಯಾಂಪ್‌ ಶುಲ್ಕ ವಿನಾಯಿತಿ, ವಿದ್ಯುತ್‌ ತೆರಿಗೆ 
ವಿನಾಯಿತಿ, ಭೂ ಪರಿವರ್ತನೆ ಶುಲ್ಕ . ಹಿಂಪಾವತಿ, ಇಟಿ.ಪಿಗಳಿಗೆ 


| ಸಹಾಯಧನ ಮತ್ತು ಬೃಹತ್‌ ಮತ್ತು ಮೆಗಾ ಕೈಗಾರಿಕೆಗಳಿಗೆ ನಿವ್ಗಳ 


ಎಸ್‌.ಜಿ.ಎಸ್‌.ಟಿ ಪಾವತಿ ಮೇಲೆ - ಬಡ್ಡಿರಹಿತ ಸಾಲ 


ಸೌಲಭ್ಯಗಳನ್ನು 
ನೀಡಲಾಗುವುದು. : 


ರಾಜ್ಯದಲ್ಲಿ ಪ್ರಸ್ತುತ ಎಷ್ಟು ವಿದ್ಯುತ್‌ 


ಚಾಲಿತ ' ವಾಹನ ತಯಾರಿಕಾ 
ಕಂಪನಿಗಳು ಇವೆ; (ವಿವರ 
ನೀಡುವುದು) oo 


ರಾಜ್ಯದಲ್ಲ ಪ್ರಸ್ತುತ ಕೆಳಕಂಡ 3 ವಿದ್ಯುಕ್‌ಚಾಲಿತ ವಾಹನ ತಯಾರಿಕಾ 

ಘಟಕಗಳು ಜಾಲ್ತಿಯಲ್ಲಿರುತ್ತವೆ. 
1. ಮಹೀಂದ್ರ ಎಲೆಕ್ಟಿಕ್‌ ಮೊಬಿಲಿಟಿ ಲಿಮಿಟೆಡ್‌, ಬೊಮ್ಮಸಂದ್ರ 
' ಕೈಗಾರಿಕಾ ಪ್ರದೇಶ; ಆನೇಕಲ್‌ ತಾಲ್ಲೂಕು, ಬೆಂಗಳೂರು ನಗರ 
2. ಟಾಟಾ ಮೋಟರ್‌: ಲಿಮಿಟೆಡ್‌, ಧಾರವಾಡ. 

"3. ಗೋ ಗ್ರೀನ್‌ ಇಟಓ.ಟಿ ಪ್ರೈವೇಟ್‌ ಲಿಮಿಟೆಡ್‌, ಶ್ರೀನಿವಾಸಪುರ, 


ಕೋಲಾರ ಜಿಲ್ಲೆ. 
ತಗಳ ನಷ ಎಷ f - 
ವಿದುತ್‌ ವಾಹನಗಳನು. || ಕ ವಾರ್ಷಿಕ 
Ke || 3 ದ ಹೆಸರು ತ ಉತಾದ 
ಉತ್ಪಾದಿಸುತ್ತಿವೆ: ಅದರಲ್ಲಿ ದ್ವಿಚಕ್ರ [ಸಂ ಸಟಿಕದ ಹಸ ಉತ್ಪನ್ನ | ಉತ್ಪಾದನಾ 
ವಾಹನಗಳ ಸಂಖ್ದೆ ಎಷು; ನಾಲ್ದು || ಯ 
p) ಟಿ % F F _ [J 
ಚಕ್ರ ವಾಹನಗಳ ಸಂಖ್ಯೆ ಎಷ್ಟು . I. ಮಹೀಂದ್ರ ಎಲೆಕ್ಟಿಕ್‌ ಇ-ರಿಕ್ಷಾ 15,000 
"ವ ಮೊಬಿಲಿಟಿ ಲಿಮಿಟೆಡ್‌, (ತಿಚಕ್ತ. 
ಬೆಂಗಳೂರು ವಾಹನ) 


ಬಾಡಾ ಪಾವರ್‌ ಬಸ್‌ 80 
ಲಿಮಿಟೆಡ್‌, ಧಾರವಾಡ 
ಗೋ'ಗೀನ್‌ ಇ೬ಟ ಸ್ಕೂಟರ್‌ 7,200 
ಪ್ರೈವೇಟ್‌ ಲಿಮಿಟೆಡ್‌, (ದ್ವಿಚಕ್ರ 
ಕೋಲಾರ ವಾಹನ) 
ಸಿಐ 122 ಎಸ್‌ಪಿಐ 2021 ಸ 
MV 


(ಜಗದೀಶ್‌ ಶೆಟ್ಟರ) 


- ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


